ಕರ್ನಾಟಕ ವಿಧಾನ ಪರಿಷತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಮಾನ್ಯ ಸದಸ್ಯರ ಹೆಸರು 
ಉತ್ತರಿಸಬೇಕಾದ ದಿನಾಂಕ 
ಉತ್ತರಿಸುವ ಸಚಿವರು 


್‌ (ಸ್ನಫೀಯ ಸಂಸ್ಥೆಗಳ ಕೇತು) 


ಘ್ರ. 


pe 


ಸು೦. 


ಪ್ರ ಶ್ನೆ 


01. 


ಮಾನಸಿಕ ಮತ್ತು 
ಸಂಬಂಧಿಸಿದ (ನಿಮಾನ್ಸ್‌ ಆಸ್ಪತ್ರೆ) 
ವಿಭಾಗದ ವೈದ್ಯಕೀಯ ವಿಷಯಗಳ 
ಪರಿಣಿತ ವೈದ್ಯರುಗಳನ್ನು ಜಿಲ್ಲಾ 
ಮಟ್ಟದ ಆಸ್ಪತ್ರೆಗಳಲ್ಲಿ ನಿಯೋಜಿಸಲು 
ಸರ್ಕಾರ ಕೈಗೊಂಡ ಕ್ರಮಗಳೇನು: 
(ವಿವರ ನೀಡುವುದು) 


ಸರರೋಗಕೆ 


02. 


ಜಿಲ್ಲಾ  ಮಟ್ಟಿದಲ್ಲಿಯೇ 
ಮಾನಸಿಕ ಮತ್ತು 
ಸಂಬಂಧಿಸಿದ 
ದೊರೆಯುವುದರಿಂದ 
ಕೇಂದ್ರಿಕೃತವಾಗಿರುವ ನಿಮಾನ್ಸ್‌ 
ನಂತಹ ಆಸ್ಪತ್ರೆಗಳ ಮೇಲೆ ಒತ್ತಡಗಳು 
ಕಡಿಮೆಯಾಗಿ ರೋಗಿಗಳಿಗೆ ಜಿಲ್ಲಾ 
ಮಟ್ಟದಲ್ಲಿಯೇ ಉತ್ತಮ ಚಿಕಿತ್ಸೆ 
ದೊರೆಯಲು 
ಅನುಕೂಲವಾಗುವುದರಿಂದ ಈ ಬಗ್ಗೆ 
ಸರ್ಕಾರ ಕ್ರಮ ಕೈಗೊಳ್ಳುವುದೇ: 


ಉತ್ತಮ 
ನರರೋಗಕ್ಕೆ 
ಚಿಕಿತ್ಸೆಗಳು 


03. 


ರಾಜ್ಯದ ಲ್ಲಾ ಜಿಲ್ಲೆಗಳ 
ಜಿಲ್ಲಾಸ್ಪತ್ರೆಗಳ ನರರೋಗ 
ಮೈದ್ಯರುಗಳಿಗೆ ನಿಮಾನ್ಸ್‌ ನಂತಹ 
ಅಥವಾ ಇತರೆ ಉತ್ತಮ ನರರೋಗ 
ಸಂಸ್ಥೆಯ ಮೂಲಕ ಕಾಲಕಾಲಕ್ಕೆ 
ತರಬೇತಿ ನೀಡಲು ಯಾವುದಾದರೂ 
ಯೋಜನೆಗಳು ಸರ್ಕಾರದ ಮುಂದೆ 
ಇವೆಯೇ? (ಮಾಹಿತಿ ನೀಡುವುದು) 


ಮಾನಸಿಕ ಮತ್ತು ನಸರರೋಗಕೆ, ಸಂಬಂಧಿಸಿದ 
(ವಿಮಾನ್ಸ್‌ ಆಸ್ಪತ್ರೆ. ವಿಭಾಗದ ಪರಿಣಿತ 
ವೈದ್ಯರುಗಳನ್ನು ಜಿಲ್ಲಾ ಮಟ್ಟದ ಆಸ್ಪತ್ರೆಗಳಲ್ಲಿ 
ವಿಯೋಜಿಸಲಾಗುತ್ತಿಲ್ಲ. ಆದರೆ, ಜಿಲ್ಲಾ ಮಾನಸಿಕ 
ಆರೋಗ್ಯ ಕಾರ್ಯಕ್ರಮದ ಹಾಗೂ ಎಲ್ಲಾ ಜಿಲ್ಲಾ 
ಆಸ್ಪತ್ರೆಗಳ ಮನಸೋ ವೈದ್ಯಕೀಯ ತಂಡಗಳ 
ಮೂಲಕ ಮನೋ ರೋಗಿಗಳಿಗೆ ಉಚಿತ ಆಪ್ತ 
ಸಮಾಲೋಚನೆ ಹಾಗೂ ಚಿಕಿತ್ಸೆ ನೀಡಲಾಗುತ್ತದೆ. 
ಸದರಿ ಕಾರ್ಯಕ್ರಮವನ್ನು ರಾಜ್ಯಾದ್ಯಂತ 30 
ಜಿಲ್ಲೆಗಳಲ್ಲಿ ಮತ್ತು ಬಿಬಿಎಂಪಿ ವ್ಯಾಪ್ತಿಯಲ್ಲಿ 
ಅನುಷ್ಠಾನ ಮಾಡಲಾಗಿದೆ. 

ಮಾನಸಿಕ ಆರೋಗ್ಯ ಕಾರ್ಯಕ್ರಮಕ್ಕೆ 
ಸಂಬಂಧಿಸಿದಂತೆ "ಮನೋಚ್ಛೆತನ್ಯ" (Super 
Tuesday Clini) ಕಾರ್ಯಕ್ರಮವನ್ನು ರಾಜ್ಯದ 
ಎಲ್ಲಾ ತಾಲ್ಲೂಕಿನಲ್ಲಿ ಅನುಷ್ಠಾನಗೊಳಿಸಲಾಗಿದೆ. 
ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಮಾನಸಿಕ ಆರೋಗ್ಯ 
ಕಾರ್ಯಕ್ರಮದ ಮನೋವೈದ್ಯರ ತಂಡ ಆಯ್ದ 
ಮಂಗಳವಾರದಂದು ತಾಲ್ಲೂಕು ಆಸ್ಪತ್ರೆಗಳಿಗೆ ಭೇಟಿ 
ನೀಡಿ ಮನೋರೋಗಿಗಳನ್ನು ಗುರುತಿಸಿ ಚಿಕಿತ್ಸೆ 
ನೀಡಲಾಗುತ್ತಿದೆ ಹಾಗೂ 104 ಉಜಿತ ಆರೋಗ್ಯ 
ಸಹಾಯವಾಣಿ ಮೂಲಕ ಆಪ್ತ ಸಮಾಲೋಚನೆಗೆ 
ಅನುವು ಮಾಡಿ ಕೊಡಲಾಗಿದೆ. 


ನರ ರೋಗಕ್ಕೆ ಸಂಬಂಧಿಸಿದಂತೆ ಆರೋಗ್ಯ ಮತ್ತು 
ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಯಾವುದೇ 
ಕಾರ್ಯಕ್ರಮಗಳು ಇರುವುದಿಲ್ಲ. 


ಕಡತ ಸಂಖ್ಯೆ: HFW 122 CORD 2022 


lop 
(ಡಾ।| 83 `ಸುಧಾಕರ್‌) 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 
ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವರು 


